Kerala Gazette No. 30 dated 26th July 2016 . 
PART I 


Section iji 


0 


90 


GOVERN 


Ga 


da 


OF KERALA 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಸಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 11534 / ಲೆಗ್ , ಸಿ2 / 2014 /ಕಾನೂನು, 


ತಿರುವನಂತಪುರಂ, 


2015 ಜನವರಿ, 1 , 
1190 ಧನು 17 ) 
1936 ಪುಷ್ಯ 11 . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆಯು ಮಂಜೂರುಮಾಡಿದಂತಹ 
ಮಸೂದೆಗೆ 2014 ಡಿಸೆಂಬರ್ 31ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಸಿ. ರಮಣಿ, 
ಕಾನೂನು ಇಲಾಖೆ ವಿಶೇಷ ಕಾರ್ಯದರ್ಶಿ . 


2015ರ 3ನೇ ಅಧಿನಿಯಮ 
2014ರ ಕೇರಳ ಅಂಗಡಿಗಳ ಹಾಗೂ ವಾಣಿಜ್ಯ ಸಂಸ್ಥೆಗಳ (ತಿದ್ದುಪಡಿ ) ಅಧಿನಿಯಮ 
1960ರ ಅಂಗಡಿಗಳ ಹಾಗೂ ವಾಣಿಜ್ಯ ಸಂಸ್ಥೆಗಳ ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿ 
ಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ -1960ರ ಕೇರಳ ಅಂಗಡಿಗಳ ಹಾಗೂ ವಾಣಿಜ್ಯ ಸಂಸ್ಥೆಗಳ ಅಧಿನಿಯಮವನ್ನು 
ಈ ಕೆಳಗಿನ ಅಗತ್ಯಗಳಿಗಾಗಿ ಪುನಃ ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ ; 

ಭಾರತ ಗಣರಾಜ್ಯದ ಅರುವತ್ತೈದನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2014ರ ಕೇರಳ 
ಆಗಂಡಿಗಳ ಹಾಗೂ ವಾಣಿಜ್ಯ ಸಂಸ್ಥೆಗಳ (ತಿದ್ದುಪಡಿ) ಅಧಿನಿಯಮ ಎಂದು ಕರೆಯಬಹುದು. 

(2) ಈ ಅಧಿನಿಯಮದ 2ರಿಂದ 4ರ ವರೆಗಿನ ವಿಭಾಗಗಳು 5ನೇ ವಿಭಾಗದ 
(1) ರಿಂದ ( 3) ವರೆಗಿನ ಖಂಡಗಳು, 6ನೇ ವಿಭಾಗದ ( 1) ನೇ ಖಂಡವು 2014 ಆಗಸ್ಟ್ 
29ನೇ ದಿನಾಂಕ ಪ್ರಾಬಲ್ಯಕ್ಕೆ ಬಂದಿರುವುದಾಗಿಯೂ ಹಾಗೂ 5ನೇ ವಿಭಾಗದ ( 4) ನೇ ಖಂಡ 
ಹಾಗೂ 6ನೇ ವಿಭಾಗದ ( 2) ನೇ ಖಂಡವು ಕೂಡಲೇ ಜಾರಿಗೆ ಬರುವುದಾಗಿಯೂ 
ಭಾವಿಸತಕ್ಕದ್ದು. 

2. 2ನೇ ವಿಭಾಗದ ತಿದ್ದುಪಡಿ. - 1960ರ ಕೇರಳ ಅಂಗಡಿಗಳ ಹಾಗೂ ವಾಣಿಜ್ಯ 
ಸಂಸ್ಥೆಗಳ ಅಧಿನಿಯಮ (1960ರ 34 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮ ಎಂದು 
ಉಲ್ಲೇಖಿಸಲ್ಪಡುವುದು) ದ 2ನೇ ವಿಭಾಗದಲ್ಲಿ, 

(1) (1) ನೇ ಖಂಡದ ನಂತರ, ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 

(1ಎ) ದೊಡ್ಡ ಸಂಸ್ಥೆ ” ಎಂದರೆ , ಇಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚು 
ಕಾರ್ಮಿಕರನ್ನು ಕೆಲಸಕ್ಕಾಗಿ ನಿಯೋಗಿಸುವ ಅಂಗಡಿ ಅಥವಾ ವಾಣಿಜ್ಯ ಸಂಸ್ಥೆ ಎಂದರ್ಥ.”. 


66 


Co 


aCH 


( 2) ( 8) ನೇ ಖಂಡದ ಬದಲು, ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 

(8) “ ಸಂಸ್ಥೆ ” ಎಂದರೆ, ಒಂದು ಸಣ್ಣ ಸಂಸ್ಥೆ ಅಥವಾ ಒಂದು ಮಧ್ಯಮ 
ಸಂಸ್ಥೆ ಅಥವಾ ಒಂದು ದೊಡ್ಡ ಸಂಸ್ಥೆಯಂತಹ ಒಂದು ಅಂಗಡಿ ಅಥವಾ ವಾಣಿಜ್ಯ ಸಂಸ್ಥೆ 
ಎಂದರ್ಥ. ”; 

(3) ( 10 ) ನೇ ಖಂಡದ ನಂತರ , ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 

( 10ಎ) ಮಧ್ಯಮ ಸಂಸ್ಥೆ ” ಎಂದರೆ ಆರು ಅಥವಾ ಅದಕ್ಕಿಂತ ಹೆಚ್ಚು 
ಆದರೆ ಇಪ್ಪತ್ತಕ್ಕಿಂತ ಕಡಿಮೆಯಾಗದ ಕಾರ್ಮಿಕರನ್ನು ಕೆಲಸಕ್ಕಾಗಿ ನಿಯೋಗಿಸುವ ಅಂಗಡಿ 
ಅಥವಾ ವಾಣಿಜ್ಯ ಸಂಸ್ಥೆ ಎಂದರ್ಥ.”; 

(4) (15 ) ನೇ ಖಂಡದ ನಂತರ , ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 

( 15ಎ) ಸಣ್ಣ ಸಂಸ್ಥೆ ” ಎಂದರೆ ಯಾವುದೇ ಕಾರ್ಮಿಕನನ್ನು ಕೆಲಸಕ್ಕಾಗಿ 
ನಿಯೋಗಿಸದ ಅಥವಾ ಐದಕ್ಕಿಂತ ಹೆಚ್ಚಳದ ಕಾರ್ಮಿಕರನ್ನು ಕೆಲಸಕ್ಕಾಗಿ ನಿಯೋಗಿಸುವ ಒಂದು 
ಅಂಗಡಿ ಅಥವಾ ವಾಣಿಜ್ಯ ಸಂಸ್ಥೆ ಎಂದರ್ಥ.”; 

3, 1ಬಿ ಎಂಬ ಅಧ್ಯಾಯದ ಸೇರ್ಪಡೆ. ಪ್ರಧಾನ ಅಧಿನಿಯಮದ 1ಎ ಎಂಬ 
ಅಧ್ಯಾಯದ ನಂತರ, ಈ ಕೆಳಗಿನ ಅಧ್ಯಾಯವನ್ನು ಸೇರಿಸತಕ್ಕದ್ದು, ಅದೇನೆಂದರೆ : 

ಅಧ್ಯಾಯ 1ಬಿ 
ಕಾರ್ಮಿಕರನ್ನು ಕೆಲಸಕ್ಕೆ ನಿಯೋಗಿಸುವುದಕ್ಕಿರುವ ನಿಬಂಧನೆಗಳು 
5ಡಿ. ನೇಮಕಾತಿ ಆದೇಶ ನೀಡುವಿಕೆ. ಒಂದು ಮಧ್ಯಮ ಸಂಸ್ಥೆಯ ಅಥವಾ ದೊಡ್ಡ 
ಸಂಸ್ಥೆಯ ಪ್ರತಿಯೊಂದು ಉದ್ಯೋಗದಾತನು, ನಿಗದಿಪಡಿಸಬಹುದಾದ ರೀತಿಯಲ್ಲಿ ಒಂದು 
ನೇಮಕಾತಿ ಆದೇಶವನ್ನು ಆತನ ಕಾರ್ಮಿಕರಿಗೆ ನೇಮಕಾತಿಯ ಸಮಯದಲ್ಲಿ ನೀಡತಕ್ಕದ್ದು. 

5ಇ. ಶಿಕ್ಷಣ ಪ್ರಮಾಣಪತ್ರ ಅಥವಾ ಅನುಭವ ಪತ್ರವನ್ನು ಕೈವಶವಿಡುವುದಕ್ಕೆ ತಡೆ 
ಯಾವುದೇ ಸಂಸ್ಥೆಯ ಉದ್ಯೋಗದಾತನು , ಒಬ್ಬ ಕಾರ್ಮಿಕನು ನೀಡುವ ಯಾವುದೇ ಶಿಕ್ಷಣ 
ಪ್ರಮಾಣ ಪತ್ರದ ಅಥವಾ ಅನುಭವ ಪತ್ರದ ಅಸಲನ್ನು ನೇಮಾಕಾತಿಯ ಸಮಯದಲ್ಲೋ 
ಉದ್ಯೋಗದಲ್ಲಿರುವ ಕಾಲಾವಧಿಯಲ್ಲೋ ಕೈವಶವಿಡತಕ್ಕದ್ದಲ್ಲ. 


67 


5ಎಫ್ . ಸೇವಾ ಪ್ರಮಾಣಪತ್ರ ನೀಡುವಿಕೆ. ಪ್ರತಿಯೊಬ್ಬ ಉದ್ಯೋಗದಾತನು, 
ಕಾರ್ಮಿಕನು ರಾಜೀನಾಮೆ ನೀಡುವ ಸಮಯದಲ್ಲಿ ಅಥವಾ ಆತನನ್ನು ಹೊರಹಾಕುವ 
ಸಮಯದಲ್ಲಿ ಅಥವಾ ನಿವೃತ್ತಿ ಹೊಂದುವಾಗ ಅಥವಾ ಇತರ ಕೆಲಸಕ್ಕೆ ಅರ್ಜಿ ಸಲ್ಲಿಸುವಾಗ, 
ನಿಗದಿಪಡಿಸಬಹುದಾದ ರೀತಿಯಲ್ಲಿ ಆತನು ಕೆಲಸಕ್ಕಾಗಿ ನಿಯೋಗಿಸುವ ಕಾರ್ಮಿಕನಿಗೆ ಸೇವಾ 
ಪ್ರಮಾಣಪತ್ರವನ್ನು ನೀಡತಕ್ಕದ್ದು. 

4 , 21ಎ, ಎಂಬ ವಿಭಾಗದ ಸೇರ್ಪಡೆ. ಪ್ರಧಾನ ಅಧಿನಿಯಮದ VIನೇ ಅಧ್ಯಾಯದ 
21ನೇ ವಿಭಾಗದ ನಂತರ , ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ : 

21ಎ, ಹಾಸ್ಟೆಲ್ ಸೌಕರ್ಯಗಳು. ಒಂದು ದೊಡ್ಡ ಸಂಸ್ಥೆಯಲ್ಲಿ ಐವತ್ತಕ್ಕಿಂತ ಹೆಚ್ಚು 
ಕಾರ್ಮಿಕರನ್ನು ಕೆಲಸಕ್ಕಾಗಿ ನಿಯೋಗಿಸುವ ಪ್ರತಿಯೊಂದು ಉದ್ಯೋಗದಾತನು ಅಂತಹ 
ಕಾರ್ಮಿಕರಿಗೆ ನಿಗದಿಪಡಿಸಬಹುದಾದಂತಹ ರೀತಿಯಲ್ಲಿ ಹಾಸ್ಟೆಲ್ ಸೌಕರ್ಯಗಳನ್ನು 
ಒದಗಿಸತಕ್ಕದ್ದು. 

5. 29ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ ಅಧ್ಯಾಯ VIIIರ 29ನೇ 
ವಿಭಾಗದಲ್ಲಿ, 

(1) (1) ನೇ ಉಪ- ವಿಭಾಗದಲ್ಲಿ, 
(1) ( ಎ) ಖಂಡದಲ್ಲಿ, 

(ಎ) ಇನ್ನೂರ ಐವತ್ತು ರೂಪಾಯಿ ” ಎಂಬ ಪದಗಳ ಬದಲು “ಐದು 
ಸಾವಿರ ರೂಪಾಯಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು, 

( ಬಿ) ಹತ್ತು ರೂಪಾಯಿ ” ಎಂಬ ಪದಗಳ ಬದಲು ಇನ್ನೂರ ಐವತ್ತು 
ರೂಪಾಯಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

- (i) ಬಿ ಖಂಡದಲ್ಲಿ ಹತ್ತು ರೂಪಾಯಿ ” ಎಂಬ ಪದಗಳ ಬದಲು “ ಇನ್ನೂರ 
ಐವತ್ತು ರೂಪಾಯಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

(2) ( 1ಎ) ಉಪ- ವಿಭಾಗದಲ್ಲಿ , 

( ಎ) 6 ” ಎಂಬ ಅಂಕೆಗೆ ಮುಂಚಿತವಾಗಿ 5ಡಿ, ಇ , 5ಎಫ್ ” ಎಂಬ 
ಅಂಕೆಗಳನ್ನು ಹಾಗೂ ಅಕ್ಷರಗಳನ್ನು ಸೇರಿಸತಕ್ಕದ್ದು. 


68 


( ಬಿ) 21 ” ಎಂಬ ಅಂಕೆಯ ನಂತರ 21 ಎ ” ಎಂಬ ಅಂಕೆಯನ್ನು ಹಾಗೂ 
ಅಕ್ಷರವನ್ನು ಸೇರಿಸತಕ್ಕದ್ದು. 

(ಸಿ) ಇನ್ನೂರ ಐವತ್ತು ರೂಪಾಯಿ ” ಎಂಬ ಪದಗಳ ಬದಲು “ಐದು 
ಸಾವಿರ ರೂಪಾಯಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು, 

(ಡಿ) “ಐನೂರು ರೂಪಾಯಿ ” ಎಂಬ ಪದಗಳ ಬದಲು "ಹತ್ತು ಸಾವಿರ 
ರೂಪಾಯಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

(3) (2) ನೇ ಉಪ- ವಿಭಾಗದಲ್ಲಿ “ಐವತ್ತು ರೂಪಾಯಿ ” ಎಂಬ ಪದಗಳ ಬದಲು 
“ಎರಡು ಸಾವಿರದ ಐನೂರು ರೂಪಾಯಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

(4) (4) ನೇ ಉಪ- ವಿಭಾಗದಲ್ಲಿ ಎರಡನೇ ದರ್ಜೆ ಮ್ಯಾಜಿಸ್ಟ್ರೇಟ್” ಎಂಬ 
ಪದಗಳ ಬದಲು “ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 
6. 34ನೇ ವಿಭಾಗದ ತಿದ್ದುಪಡಿ - 34ನೇ ವಿಭಾಗದಲ್ಲಿ. 

( 1) ( 2) ನೇ ಉಪ- ವಿಭಾಗದಲ್ಲಿ ಆರೋಗ್ಯ” ಎಂಬ ಪದದ ನಂತರ “ ಆರೋಗ್ಯ 
ಪರಿಪಾಲನೆ ಹಾಗೂ ಶುಚೀಕರಣ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

(2) ( 3) ನೇ ಉಪ-ವಿಭಾಗದಲ್ಲಿ ಐವತ್ತು ರೂಪಾಯಿ ” ಎಂಬ ಪದಗಳ ಬದಲು 
“ಐದು ಸಾವಿರ ರೂಪಾಯಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

7. ರದ್ದತಿ ಮತ್ತು ರಕ್ಷಣೆ (1) 2014ರ ಕೇರಳ ಅಗಂಡಿಗಳ ಹಾಗೂ ವಾಣಿಜ್ಯ 
ಸಂಸ್ಥೆಗಳ ( ತಿದ್ದುಪಡಿ) ಅಧ್ಯಾದೇಶ (2014ರ 20) ವನ್ನು ಈ ಮೂಲಕ ರದ್ದುಗೊಳಿಸಲಾಗಿದೆ. 

(2) ಈ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ 
ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಕೆಳಗೆ ಮಾಡಿದ ಯಾವುದೇ ಕಾರ್ಯ ಅಥವಾ 
ಕೈಗೊಂಡ ಯಾವುದೇ ಕ್ರಮವನ್ನು ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ 
ಅಧಿನಿಯಮದ ಕೆಳಗೆ ಮಾಡಿದುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು. 


69 


